ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 1547 

: ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

: 19.03.2020 

: ಜಲ ಸಂಪನ್ಮೂಲ ಸಚಿವರು 


ಕ್ವ KD 
ಎ ಪ್ರಶ್ನೆಗಳು ಉತ್ತರಗಳು 
ಅ) '/ಕೈಷ್ತಾ ನ್ಯಾಯಾಧೀಕರಣ-2 ದಿನಾಂಕ301272010ರಲ್ಲಿ ಹೊರಔಸಲಾದ ಕೈಷ್ಣಾ 


| ಸಂಪೂರ್ಣ 


ಐತೀರ್ಪು ಪ್ರಕಟವಾಗಿ ದಶಕವೇ 
ಕಳೆದರೂ ರಾಜ್ಯಕ್ಕೆ ಹಂಚಿಕೆಯಾದ 
ಆಲಮಟ್ಟಿ ಜಲಾಶಯದ 


ಬಳಸಿಕೊಳ್ಳುವಲ್ಲಿ ವಿಫಲವಾಗಿರುವ 
ವಿಚಾರ 


ನೀರನ್ನು ರಾಜ್ಯ 


ಸರ್ಕಾರದ ಗಮನಕ್ಕೆ 


ನ್ಯಾಯಾಧೀಕರಣ-2ರ ಅಚಿತಿಮ ವರದಿ ಹಾಗೂ 
ದಿನಾಂಕ:29/11/2013ರ ಮುಂದುವರೆದ ವರದಿಗಳಲ್ಲಿ ಕೃಷ್ಣಾ 
ಮೇಲ್ದಂಡೆ ಯೋಜನೆ ಹಂತ-3ರಡಿ 130 ಟಿ.ಎಂ.ಸಿ ನೀರಿನ 
ಬಳಕೆಗಾಗಿ ಆಲಮಟ್ಟಿ ಜಲಾಶಯದ ನೀರಿನ ಸಂಗ್ರಹಣೆಯನ್ನು 
ಆರ್‌.ಎಲ್‌ 519.60 ಮೀ. ನಿಂದ ಆರ್‌.ಎಲ್‌ 524.256 ಮೀ.ಗೆ 
ಎತ್ತರಿಸಲು ಅನುಮತಿ ದೊರೆತಿದೆ. ಸದರಿ ವರದಿಗಳು ಕೇಂದ್ರ 
ಸರ್ಕಾರದಿಂದ ಅಧಿಸೂಚನೆ ಆಗಬೇಕಾಗಿದೆ. 


ಮುಂದುವರೆದು, “ನ್ಯಾಯಬದ್ಧ ಮತ್ತು ಪಾರದರ್ಶಕ 
ಭೂಸ್ಪಾಧೀನ, ಪುನರ್ವಸತಿ ಮತ್ತು ಪುನರ್‌ ನಿರ್ಮಾಣಕಾಯ್ದೆ 
2013 ರಲ್ಲಿ ಈ ಕೆಳಗಿನಂತೆ ನಿಬಂಧಿಸಲಾಗಿದೆ. 
Chapter-V — Rehabilitation & Resettlement Po 
Clause 38(1) stipulates as under: 


“Provided further that in case of acquisition of land 
for irrigation or hydel project, being a public 
purpose, the rehabilitation and resettlement shall be 
completed six months prior to submergence of the 
lands acquired”. 


ಕೇಂದ್ರ ಸರ್ಕಾರದಿಂದ ನ್ಯಾಯಾಧೀಕರಣ-2ರ ವರದಿಯು 
ಗೆಜೆಟ್‌ ಪ್ರಕಟಣೆಗೊಂಡ ನಂತರ ಆಲಮಟ್ಟಿ ಅಣೆಕಟ್ಟೆಯ ಗೇಟ್‌ 


ಎತ್ತಿರುಸವ ಪ್ರಸ್ತಾವನೆಗೆ ಸಕ್ಕಮ ಪ್ರಾಧಿಕಾರಿಗಳಿಂದ ಅಗತ್ಯ 
ತೀರುವಳಿಗಳೊಂದಿಗೆ ಕಾಮಗಾರಿಯನ್ನು ಕೈಗೊಳ್ಳಲು 
ಸಾಧ್ಯವಾಗುತ್ತದೆ. 


ಬಂದಿದೆಯೇ; 

ಹಾಗಿದ್ದಲ್ಲಿ, ನ್ಯಾಯಾಧೀ 
ತೀರ್ಪಿನಂತೆ ಆಲಮಟ್ಟಿ 
ಜಲಾಶಯದ ಎತ್ತರವನ್ನು 
524.256 ಮೀಗೆ ಎತ್ತರಿಸಿ 
ರಾಜ್ಯಕ್ಕೆ ` ಹಂಚಿಕೆಯಾಗಿರುವ 
ಸಂಪೂರ್ಣ ನೀರನ್ನು 
ಬಳಸಿಕೊಂಡು ರಾಜ್ಯದ ರೈತರ 
ಲಕ್ಷಾಂತರ ಎಕರೆ ಭೂಮಿಗೆ 
ನೀರುಣಿಸಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; 


(ವಿವರ ನೀಡುವುದು) 


ಕೃಷ್ಣಾ ಜಲ ವಿವಾದ ನ್ಯಾಯಾಧಿಕರಣ-2ರ ಅಂತಿಮ 
ತೀರ್ಪಿನ ವರದಿರಸ್ವಯ ರಾಜ್ಯಕ್ಕೆ 173 ಟಿ.ಎಂ.ಸಿ. ನೀರಿನ ಹಂಚಿಕೆ 
ಮಾಡಲಾಗಿರುತ್ತದೆ. (ನದಿ ಪಾತ್ರದಡಿ ನೈಸರ್ಗಿಕ ಹರಿವು 7 ಟಿ.ಎಂ.ಸಿ 
ಒಳಗೊಂಡು). ಈ ಪೈಕಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ-3 
ಯೋಜನೆ ಅನುಷ್ಠಾನಕ್ಕೆ ಹಂಚಿಕೆಯಾದ 130 ಟಿ.ಎಂ.ಸಿ. ನೀರಿನ 
ಬಳಕೆಗೆ ಆಲಮಟ್ಟಿ ಜಲಾಶಯದಡಿ ನೀರಿನ ಸಂಗ್ರಹಣೆಯನ್ನು 
ಆರ್‌.ಎಲ್‌.519.60 ಮೀ.ರಿಂದ ಆರ್‌.ಎಲ್‌. 524.256 ಮೀ. 
(4.656 ಮೀ) ರವರೆಗೆ ಎತ್ತರಿಸುವುದು ಒಳಗೊಂಡಿರುತ್ತದೆ. ಸದರಿ 
ಯೋಜನೆಯಡಿ ಈ ಕೆಳಕಂಡ 9 ಉಪ ಯೋಜನೆಗಳ 
ಅನುಷ್ಠಾನಗೊಳಿಸುವುದಾಗಿರುತ್ತದೆ. 


3 


ಸಂ 


ಪ್ರಶ್ನೆಗಳು 


ಉತ್ತರಗಳು 


ಇ ಐತೀರ್ಪಿನಂತೆ ರಾಜ್ಯಗಳ ನಡುವೆ 


ಈ ಐತೀರ್ಪಿನಂತೆ ಆಲಮಟ್ಟಿ 


ಆಲಮಟ್ಟಿ ಜಲಾಶಯದ ನೀರಿನ 
ಹೆಂಚಿಕೆಯ ಸಂಪೂರ್ಣ ವಿವರ 
ಒದಗಿಸುವುದು. ಇದರಲ್ಲಿ 
ರಾಜ್ಯಕ್ಕೆ ಎಷ್ಟು ' ಟಿ.ಎಂ.ಸಿ. ನೀರು 
ಹಂಚಿಕೆಯಾಗಿದೆ; ಇದರಿಂದ 
ಎಷ್ಟು ಹೆಕ್ಟೇರ್‌ ರೈತರ ಜಮೀನು 


ನೀರಾವರಿಗೆ ಒಳಪಡಲಿದೆ; 
ಸಂಪೂರ್ಣ ನೀರನ್ನು 
ಬಳಸಿಕೊಳ್ಳಲು ಸರ್ಕಾರವು 
ಹಮ್ಮಿಕೊಂಡಿರುವ 
ಕಾರ್ಯಕ್ರಮಗಳೇನು; ಅವು 
ಯಾವ ಹಂತದಲ್ಲಿವೆ;(ವಿವರ 
ನೀಡುವುದು) 


ಜಲಾಶಯದ ಎತ್ತರವನ್ನು 
ಎತ್ತರಿಸಲು ಬೇಕಾಗುವ 
ಅಂದಾಜು ಅನುದಾನವೆಷ್ಟು; 


'ಬಿಡುಗಡೆಯಾದ ಅನುದಾನವೆಷ್ಟು; 
(ವಿವರ ಒದಗಿಸುವುದು) 


ಸೆದರಿ9 ಉಪ್‌ ಯೋಜನೆಗಳ ಪ್ರಗತಿಯ ಪ್ರಸ್ತುತ ಹಂತದ 
ವಿವರಗಳನ್ನು ಅನುಬಂಧ-1 ರಲ್ಲಿ ಲಗತ್ತಿಸಿದೆ. 


ಆಲಮಟ್ಟಿ ಆಣೆಕಟ್ಟೆಯ ರೇಡಿಯಲ್‌ ಸೆಸ್ಟ್‌ ಗೇಟ್‌ಗಳನ್ನು (Radial 
Crest gate) ಆರ್‌.ಎಲ್‌ 519.60 ಮೀ. ನಿಂದ ಆರ್‌. ಎಲ್‌. 524.256 
ಮೀ. ಗೆ ಎತ್ತರಿಸಲು ಕಟ್ಸ್‌ ಮಾಡಲಾಗಿರುವ ಗೇಟ್‌ ಭಾಗಗಳನ್ನು 
ಜೋಡಿಸಲು ಆಣೆಕಟ್ಟು ಸುರಕ್ಷತೆ ಪರಿಶೀಲನಾ ಸಮಿತಿಯ ಗೇಟ್‌ 
ಪರಿಣಿತರಿಂದ ರವರಿಂದ Methodology ಯನ್ನು ಪಡೆದು ಕಾಮಗಾರಿಯ 
ಅಂದಾಜು ಪತ್ರಿಕೆಯನ್ನು ರೂ.೨.00 ಕೋಟಿ ಮೊತ್ತಕ್ಕೆ (2018-19ರ 
ದರಪಟ್ಟಿ) ತಯಾರಿಸಲಾಗಿರುತ್ತದೆ. 


ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ-3 ಯೋಜನೆಯ 
ರೂ.51,148.94 ಕೋಟಿ ಪರಿಷ್ಣತ ಅಂದಾಜು ಮೊತ್ತಕ್ಕೆ ಸರ್ಕಾರವು 
ಆದೇಶ ದಿನಾಂಕ:09.10.2017 ರನ್ವಯ ಆಡಳಿತಾತ್ಮಕ ಅನುಮೋದನೆ 
ನೀಡಿರುತ್ತದೆ. ಯೋಜನೆ ಅನುಷ್ಠಾನಕ್ಕಾಗಿ ಪ್ರಾರಂಭದಿಂದ ಫೆಬ್ರವರಿ 
2020ರ ವರೆಗೆ ಒಟ್ಟು ರೂ.10,310.59 ಕೋಟಿ (ಭೂಸ್ನಾಧೀನ, 
ಪುನರ್ವಸತಿ & ಪುನರ್‌ನಿರ್ಮಾಣದ ವೆಚ್ಚಗಳು ಒಳಗೊಂಡಂತೆ) 
ಖರ್ಚು ಮಾಡಲಾಗಿರುತ್ತದೆ. 


ನನ್‌ ನ್‌್‌ ಮ್‌ 


ಉ | ಆಲಮಟ್ಟಿ ಜಲಾಶೆಯದ ಆಲಮಟ್ಟಿ 
ಎತ್ತರವನ್ನು ಎತ್ತರಿಸುವುದರಿಂದ | ಜಲಾಶಯದ ಹಿನ್ನೀರಿನಲ್ಲಿ ಸುಮಾರು 188 ಗ್ರಾಮಗಳ ಜಮೀನುಗಳ 
ಎಷ್ಟು ಗ್ರಾಮಗಳು ಮತ್ತು ಎಷ್ಟು | ಭೂಸ್ಪಾಧೀನತೆ ಮತ್ತು ಮುಳುಗಡೆ ಹೊಂದುವ 20 ಗ್ರಾಮಗಳ 
ಭೂಪ್ರದೇಶ ಪುನರ್‌ವಸತಿ & ಪುನರ್‌ ನಿರ್ಮಾಣ ಕೈಗೊಳ್ಳಬೇಕಾಗಿರುತ್ತದೆ. 
ಮುಳುಗಡೆಯಾಗಲಿವೆ; ಅವುಗಳ | ಯೋಜನೆಯಡಿ ಭೂಸ್ವಾಧೀನಕ್ಕೆ ಒಳಪಡುವ ಜಮೀನುಗಳ 
ಸ್ಥಳಾಂತರಕ್ಕೆ ಹಾಗೂ ಪುನರ್‌ | ವಿವರಗಳು ಈ ಕೆಳಗಿನಂತಿವೆ. 
ವಸತಿ ಕಲ್ಪಿಸಲು ತಗಲುವ | ನವಕ ತ್‌] 
ಅಂದಾಜು ವೆಚ್ಚವೆಷ್ಟು; ಈ ||ನಂ 
ಸಂಬಂಧ ಸರ್ಕಾರ || 1 | 188 ಗ್ರಾಮಗಳ ಮುಳುಗಡೆಯಾಗುವ ಟಮೀನು 75,563 
ತೆಗೆದುಕೊಂಡ 20 ಮುಳುಗಡೆ ಹೊಂದಳಿರುವ'ಗ್ರಾಮಗೌಗೆ ೬ 6,467 
ಕಮಗಳೇನು;(ವಿವರ ಎನ ಸಟಗ ಪಟ್ಟಣ ಪುನರ್‌ವಸತಿಕೇಂದ್ರ 
ನಿ ೯ಣಕ್ಷಾ 
ಹಿಚೆನಿಸುವ್ದಮ್ಮ EE) T87 
ಬಚ್ಚಾ 7,33,867 
ಮೇಲ್ವಾಣಿಸಿದಂತೆ ಭೂಸ್ಥಾಧೀನತೆ ಹಾಗೂ ಮುಳುಗಡೆ 


ಹೊಂದುವ 20 ಗ್ರಾಮಗಳ & ಬಾಗಲಕೋಟ ಪಟ್ಟಣ ಪುನರ್‌ 
ವಸತಿ ಮತ್ತು ಪುನರ್‌ ನಿರ್ಮಾಣಕ್ಕಾಗಿ ಹೊಸ ಭೂಸ್ಥಾಧೀನಕಾಯ್ದೆ 
ರನ್ವಯ ಒಟ್ಟಾರೆ ರೂ.30,143.17 ಕೋಟಿ ಅಂದಾಜು ಮೊತ್ತ 
ತಗುಲಲಿದೆ. 

ಇದುವರೆಗೂ ಸುಮಾರು 76,000 ಎಕರೆ ಜಮೀನು 
ಭೂಸ್ವಾಧೀನತೆಗೆ 11(1) ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದ್ದು 
ಭೂಸ್ಪಾಧೀನತೆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭಗೊಂಡಿರುತ್ತದೆ. 
17,631 ಎಕರೆ ಜಮೀನು ಸ್ಥಾಧೀನತೆ ಹಾಗೂ 2,326 ಕಟ್ಟಡಗಳ 
ಸ್ಥಾಧೀಸತೆಗೆ' ಐತೀರ್ಪು ಮಾಡಲಾಗಿದೆ. 


ಉತ್ತರಗಳು 


ಯೋಜನೆಯು 
ಪೂರ್ಣಗೊಳ್ಳುವುದು? 1 


ಯೋಜನೆಯನ್ನು 
ರಾಷ್ಟ್ರೀಯ ಯೋಜನೆಯನ್ನಾಗಿ 
ಪರಿಗಣಿಸಿ ಇದಕ್ಕೆ ವಿಶ್ವ ಬ್ಯಾಂಕ್‌ 
ಅಥವಾ ಕೇಂದ್ರ ಸರ್ಕಾರದಿಂದ 
ಹಣಕಾಸು ನೆರವು ಪಡೆಯಲು 
ಸರ್ಕಾರ ಚಿಂತಿಸಿದೆಯೇ; ಯಾವ 
ಕಾಲಮಿತಿಯಲ್ಲಿ ಸದರಿ 


ಸದರಿ-` ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ 


ಪರಿಗಣಿಸಲು ಈಗಾಗಲೇ 
ಸರ್ಕಾರವನ್ನು ಕೋರಲಾಗಿರುತ್ತದೆ. 


ರಾಜ್ಯ 


ಸರ್ಕಾರದಿಂದ ಕೇಂದ್ರ 


ಯೋಜನೆಗೆ ಅಗತ್ಯ ಅನುದಾನ ಒದಗಿಸುವುದರೊಂದಿಗೆ 
ಆದ್ಯತೆ ಮೇಲೆ ಅನುಷ್ಠಾನಗೊಳಿಸಲು ಯೋಜಿಸಲಾಗಿದೆ. 


ಸಂಖ್ಯೆ: ಜಸಂಇ 38 ಡಬ್ಬೂ ಹಿಎಂ 2020 


pa 


— 


(ರಮೇಶ್‌ ಲ. ಜಾರಕಿಹೊಳಿ) 
ಜಲ ಸಂಪನ್ಮೂಲ ಸಚಿವರು 


ಅನುಬಂಧ-1 


ಕೃಮೇ.ಯೋ. ಹಂತ-3 ರಡಿಯ 9 ಉಪ ಯೋಜನೆಗಳ ಪ್ರಗತಿಯ ಸಂಕ್ಷಿಪ್ತ ವಿವರಗಳು 


17 1 ಮುಳವಾಡ 
ನೀರಾವರಿಯೋಜನೆ 


ಕೈಮೇ.ಯೋ. ಹಂತ-3 
ರಲ್ಲಿಯ ಉಪಯೋಜನೆಗಳು 


ಏತ 


ನೀರಿನ 
ಹಂಚಿಕೆ 
(ಟಿ.ಎಂ.ಸಿ) 


54.40 


ನೀರಾವರಿಕ್ಷೇ 
ತ್ರ (ಹೆಕ್ಷೇರ್‌) 


ಯೋಜನೆಅನುಷ್ಠಾನದ ಪ್ರಸ್ತುತ ಹಂತ 


2,27,966 


es 


ಚಿಮ್ಮಲಗಿವಿತೆ 
ನೀರಾವರಿಯೋಜನೆ 


20.75 


87,067 


ಯೋಜನೆಯಡಔಯೆ`'ಮುಖ್ಯ ಸ್ಥಾವರಗಳು "ಹಾಗೂ ಮುಖ್ಯ / 
ಶಾಖಾ ಕಾಲುವೆ ಕಾಮಗಾರಿಗಳು ಮತ್ತು ಹಲವು ವಿತರಣಾ 
ಕಾಲುವೆ ಜಾಲದ (ಅಚ್ಚುಕಟ್ಟು ವ್ಯಾಪ್ರಿಯಡಿಯ ಕೆರೆಗಳಿಗೆ ನೀರು 
ಹರಿಸಲು ಅನುಕೂಲವಾಗಿಸುವ) ಕಾಮಗಾರಿಗಳು ಪೂರ್ಣಗೊಳಿಸಿ 
ಪ್ರಾಯೋಗಿಕವಾಗಿ ನೀರನ್ನು ಹರಿಸಲಾಗುತ್ತಿದೆ. 
ಯೋಜನೆಯಡಿಕ್ಕೆಗೆತ್ತಿಕೊಂಡಿರುವ ಕಾಮಗಾರಿಗಳು 
ಪ್ರಗತಿಯ ವಿವಿಧ ಹಂತದಲ್ಲಿರುತ್ತವೆ. p 


ಬಾಕಿ 


ಇಂಡಿವತ ನೀರಾವರಿಯೋಜನೆ 
(ಗುತ್ತಿಬಸವಣ್ಣ 


18.90 


20,690 


ಇಂಡವಿತ'ನೀರಾವರ `ಮುಖ್ಯ `ಕಾಲುವೆ`ವಿಸ್ತರಣೆ ೬ಮೀ9730 
ರಿಂದ 147.00 (ವಿತರಣಾ ಕಾಲುವೆಗಳು ಒಳಗೊಂಡು) 
ಪೂರ್ಣಗೊಂಡಿದ್ದು, ಪೂರ್ಣಗೊಂಡ ಕಾಲುವೆ ಜಾಲದಡಿ 
ಪ್ರಾಯೋಗಿಕವಾಗಿ ನೀರು ಹರಿಬಿಡಲಾಗಿದೆ. ಟೇಲ್‌ಎಂಡ್‌ 
ವಿತರಣಾ ಕಾಲುವೆ ಮತ್ತು ವಿಸ್ತರಣೆ ಕಾಮಗಾರಿಗಳು 
ಪೂರ್ಣಗೊಳ್ಳುವ ಹಂತದಲ್ಲಿದೆ. 


4. 
47 


ನಾರಾಯಣಪೊರ `ಬಲದೆಂಡೆ 
ಕಾಲುವೆ ವಿಸ್ತರಣೆ 


4.90 


61,747 


3.30 ವ 13,923 


ನಾ.ಬ:ದಂ.ಾ. ಮುಖ್ಯ ಕಾಲುವೆ'ವಿಸ್ತರಣೆ ಕಮೀ9500`ದಂದ 
135.00 ವರೆಗೆ ಪೂರ್ಣಗೊಂಡಿದ್ದು, ಕೆ.ಮೀ. 135.00 ದಿಂದ 
168.00 ಹಾಗೂ ವಿತರಣಾ ಕಾಲುವೆ-23, 36, 38 ಜಾಲದ 
ಕಾಮಗಾರಿಗಳು ಪ್ರಗತಿಯ ವಿವಿಧ ಹಂತದಲ್ಲಿರುತ್ತದೆ. 


ರಾಂಪೊರಏತೆ 
ನೀರಾವರಿಯೋಜನೆ 


ಮೆಲ್ಲಾಬಾದ್‌ಐತ 
ನೀರಾವರಿಯೋಜನೆ 


ಪೂರ್ವ ಮುಖ್ಯ ಕಾಲುವೆ ವಿಸ್ತರಣೆ ಕಿ.ಮೀ. 20.00 ರಿಂದ 
27.00 & ವಿತರಣಾ ಕಾಲುವೆ ಸಂ.10, 11 ಮತ್ತು 12 
ಕಾಮಗಾರಿಗಳು ಪೂರ್ಣಗೊಂಡಿರುತ್ತವೆ ಹಾಗೂ 
ಪೂರ್ಣಗೊಂಡ ಕಾಲುವೆ ಜಾಲದಡಿ ಪ್ರಾಯೋಗಿಕವಾಗಿ 
ನೀರು ಹರಿಸಲಾಗಿದೆ. ಟೇಲ್‌ಎಂಡ್‌ ವಿತರಣಾ ಕಾಲುವೆ 
ಪೂರ್ಣಗೊಂಡಿದ್ದು, ಹಟ್ಟಿಚಿನ್ನದಗಣಿ ಬಳಿ ಕಿ.ಮೀ.17.56 
ರಿಂದ 21.94 ವರೆಗಿನರೀಚ್‌ನಲ್ಲಿಅಕ್ಕಡಕ್ಷಕಾಮಗಾರಿ 
ಪೂರ್ಣಗೊಳ್ಳುವ ಹಂತದಲ್ಲಿದೆ. 


8.00 33,730 ಯೋಜನೆಯಡಿಯ 3 ಟರ್ನ್‌ ಕ" ಆಧಾರದ ಮುಖ್ಯ 


ಸ್ಥಾವರ ಕಾಮಗಾರಿಗಳು ಪೂರ್ಣಗೊಂಡಿವೆ ಹಾಗೂ 
ಪ್ರಾಯೋಗಿಕಕಾರ್ಯಾರಂಭ ಮಾಡಲಾಗಿದೆ. ಯೋಜನೆಯ 3 
ಮುಖ್ಯ ಸ್ಥಾವರಗಳಡಿಯ ಕಾಲುವೆ ಜಾಲದ ಕಾಮಗಾರಿಗಳು 
ಪ್ರಗತಿಯ ವಿವಿಧ ಹಂತದಲ್ಲಿದ್ದು, ಪೂರ್ಣಗೊಂಡ ಕಾಲುವೆ 
ಜಾಲಗಳಡಿ ಪ್ರಾಯೋಗಿಕವಾಗಿ ನೀರು ಹರಿಸಲಾಗಿದೆ. 


ಕೊಪ್ಪಳ 
ನೀರಾವರಿಯೋಜನೆ () 


ಏತ 


11.50 


[OWTKET 


ಯೋಜನೆಯ" ೩2ನೇ ಬರ್ನ್‌ ಕ್‌ ಆಧಾರಿತ ಮುಖ್ಯ 
ಸ್ಥಾವರಗಳ ಕಾಮಗಾರಿ ಪೂರ್ಣಗೊಂಡಿದೆ ಹಾಗೂ 220 ಕೆ.ವಿ 
ಪವರ್‌ ಲೈನ್‌4ಟರ್ಮಿನಲ್‌ ಬೇ ಕಾಮಗಾರಿ ಪ್ರಗತಿಯಲ್ಲಿವೆ. 
ಯೋಜನೆಯಡಿಯೋಜಿತ 112 ಲಕ್ಷ ಹೆಕ್ಟೇರ್‌ಅಚ್ಚುಕಟ್ಟುಕ್ಷೇತದಡಿ 
ಹನಿ ನೀರಾವರಿ ಪದ್ಧತಿ ಅಳವಡಿಕೆಗಾಗಿ ಅಂದಾಜು 


ಸ್ರ ಕೃೈಮೇ.ಯೋ. ಹಂತ-3 
ಸಂ. | ರಲ್ಲಿಯ ಉಪಯೋಜನೆಗಳು 


ನೀರಿನ 
ಹಂಚಿಕೆ 
(ಟಿ.ಎಂ.ಸಿ) 


[ ನಂರಾವರಕ € 
ತ್ರ (ಹೆಕ್ಟರ್‌) 


ಯೋಜನೆಅನುಷ್ಠಾನದ ಪ್ರಸ್ತುತ ಹಂತ 


ಪತ್ರಿಕತಯಾರಸಲಾಗಿದೆ: ಪ್ರಸ್ತುಿತಯೋಜನೆಯಡಿ ಸಂಪ್‌ ಕಂ 
ಜಾಕ್‌-ವೆಲ್‌, ರೈಸಿಂಗ್‌ ಮೈನ್‌ ಮತ್ತು ಪೈಪಲೈನ್‌ ಅಳವಡಿಕೆಯ 
ಜಾಲಗಳಿಂದ ಅಚ್ಚುಕಟ್ಟು ವ್ಯಾಪ್ತಿಯ 76 ಕೆರೆಗಳನ್ನು ತುಂಬಿಸುವ 3 
ಪ್ಯಾಕೇಜ್‌ ಕಾಮಗಾರಿಗಳ ಗುತ್ತಿಗೆಯನ್ನುಇತ್ತೀಚಿಗೆ ವಹಿಸಲಾಗಿದ್ದು 
ಕಾಮಗಾರಿಗಳು ಪ್ರಾರಂಭಿಕ ಹಂತದಲ್ಲಿರುತ್ತವೆ. 


8 ಹೆರಕರ್‌ಐ3 
ನೀರಾವರಿಯೋಜನೆ 


3.60 


15,344 


ಯೋಜನೆಯೆಡಘಟಪ್ರಧಾ`ನದಗಅಡ್ಡರಾಗ`ಷೆರಕಲ್‌ ಜಡ್ಜ್‌ 
ಬ್ಯಾರೇಜ್‌ಕಾಮಗಾರಿ ಪೂಣಗೊಂಡಿದೆ. ಹೆರಕಲ್‌ (ದಕ್ಷಿಣ) ಮತ್ತು 
ಹೆರಕಲ್‌ (ಉತ್ತರ) ಏತ ನೀರಾವರಿಟರ್ನ ಕೀ ಆಧಾರಿತ ಮುಖ್ಯ 
ಸ್ಥಾವರದ ಕಾಮಗಾರಿಗಳು ಪೂರ್ಣಗೊಂಡಿದ್ದು 
ಪ್ರಾಯೋಗಿಕಕಾರ್ಯರಂಭ ಮಾಡಲಾಗಿದೆ. ಹೆರಕಲ್‌ (ದಕ್ಷಿಣ) 
ಮತ್ತು ಹೆರಕಲ್‌ (ಉತ್ತರ) ಏತ ನೀರಾವರಿ ವ್ಯಾಪ್ತಿಯಡಿಯ 
ಕಾಲುವೆ ಜಾಲದ ನಿರ್ಮಾಣದ ಕಾಮಗಾರಿಗಳು ಪ್ರಗತಿ ವಿವಿಧ 
ಹಂತದಲ್ಲಿವೆ. 


[) |ಕ್‌ಮಾ ಫ್ಯಾ 


5.10 


21,572 


ಯೋಜನೆಯಔ`ಕಹಾಪುರ`'ಶಾಖಾ`ಮುಖ್ಯ ಕಾಲನ ಪಸ್ತರಣೆ 
ಕಿ.ಮೀ.75.30 ರಿಂದ 96.50 ಪ್ಯಾಕೇಜ್‌ಕಾಮಗಾರಿ ಪ್ರಗತಿಯಲ್ಲಿದೆ. 


ಒಟ್ಟು 


5,30,475 


(*) ಕೊಪ್ಪಳ ಏತ ನೀರಾವರಿ ಯೋಜನೆಯಡಿ ಸರ್ಕಾರದ ಅನುಮೋದನೆಯನ್ನಯ 1.12 ಲಕ್ಷ ಹೆಕ್ಷೇರ್‌ (2.77 ಲಕ್ಷ ಎಕರೆ) ಕ್ಷೇತ್ರಕ್ಕೆ 
ಹನಿ ನೀರಾವರಿ ಸೌಲಭ್ಯ ಒದಗಿಸುವುವಾಗಿರುತ್ತದೆ. 


ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ-3ರಡಿ 9 ಉಪ ಯೋಜನೆಗಳಡಿ ಇದುವರೆಗೂ ಒಟ್ಟು76,173 
ಹೆಕ್ಷೇರ್‌ ಅಚ್ಚುಕಟ್ಟು ಕ್ಷೇತ್ರದ ಔಟ್‌ಲೆಟ್‌ ನೀರಾವರಿ ಸಾಮಥ್ಯ ಕಲ್ಲಿಸಲಾಗಿರುತ್ತದೆ. (ಮುಳವಾಡ, ಚಿಮ್ಮಲಗಿ, 
ಇಂಡಿ, ಮಲ್ಲಾಬಾದ್‌ ಹಾಗೂ ರಾಂಪುರ ಏತ ನೀರಾವರಿ ಯೋಜನೆಗಳಡಿ). ಸದರಿ ಕಲ್ಪಿಸಲಾದ ನೀರಾವರಿ 
ಸಾಮರ್ಥ್ಯವು ಕೃಷ್ಣಾ ನ್ಯಾಯಾಧೀಕರಣ-2ರ ಅಂತಿಮ ತೀರ್ಪಿನ ಅಧಿಸೂಚನೆಗೆ ಒಳಪಟ್ಟಿದೆ. 


kkk 


